ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಪಡಿತರ ಧಾನ್ಯ ವಿತರಣೆ ಕುರಿತು 
ಶ್ರೀಆರ್‌. ಪ್ರಸನ್ನಕುಮಾರ್‌ (ಸ್ಠಳೀಯ ಸಂಸ್ಥೆಗಳ ಕ್ಲೇತು:- 


958(1020) ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಎ.ಪಿ.ಎಲ್‌ ಮತ್ತು ಬಿ.ಪಿ.ಎಲ್‌ ಕಾರ್ಡುದಾರರಿಗೆ ಜನವರಿಯಿಂದ ಇದುವರೆವಿಗೂ 
ಒದಗಿಸಲಾಗಿರುವ ಪಡಿತರ ಧಾನ್ಯಗಳ ಜಿಲ್ಲಾವಾರು ವಿವರ ನೀಡುವುದು; 


(ಆ) ಕರೋನ ಸಂಬಂಧ ಎ.ಪಿ.ಎಲ್‌ ಮತ್ತು ಬಿ.ಪಿ.ಎಲ್‌ ಅಂತ್ಯೋದಯ ಕಾರ್ಡುದಾರರಿಗೆ 
ಹೆಚ್ಚುವರಿಯಾಗಿ ನೀಡಲ್ಪಟ್ಟಿರುವ ಪಡಿತರ ಧಾನ್ಯಗಳ ಜಿಲ್ಲಾವಾರು ವಿವರ ನೀಡುವುದು; 


(ಇ) ಎ.ಪಿ.ಎಲ್‌ ಮತ್ತು ಬಿ.ಪಿ.ಎಲ್‌ ಕಾರ್ಡುಗಳು ಇಲ್ಲದಿರುವವರಿಗೆ ಕರೋನಾ ಲಾಕ್‌ ಡೌನ್‌ 
ಸಮಯದಲ್ಲಿ ನೀಡಲಾಗಿರುವ ಆಹಾರ ಧಾನ್ಯಗಳೆಷ್ಟು ? (ಜಿಲ್ಲಾವಾರು ವಿವರ ನೀಡುವುದು) 


